ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1195(1254) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ : ಭೂಮಿ ಅದಲು-ಬದಲು ಸಂದರ್ಭದಲ್ಲಿ ಇ-ತಂತ್ರಾಂಶದಲ್ಲಿರುವ ದೋಷಗಳ ಕುರಿತು 


(ಅ) ನಗರ ಪಂಚಾಯತ್‌/ಪಟ್ಟಿಣ ಪಂಜಚಾಯತ್‌/ಪು್ರರಸಭೆ ವ್ಯಾಪ್ಲಿಯ ಜಾಗ ಮತ್ತು ಗ್ರಾಮ 
ಪಂಚಾಯತ್‌ ವ್ಯಾಪ್ಲಿಯ ಜಾಗವನ್ನು ನಮೂನೆ-9 ೩11ಎ ಆಧಾರದಲ್ಲಿ ಅದಲು-ಬದಲು 
ಮಾಡಿಕೊಂಡಲ್ಲಿ ಇ-ಸ್ವತ್ತು ತಂತ್ರಾಂಶದಲ್ಲಿ ಖಾತಾ ಬದಲಾವಣೆಗೆ ಅವಕಾಶ ಕಲ್ಪಿಸದೇ 
ನೂರಾರು ಮಂದಿಗೆ ತೊಂದರೆಯಾಗಿದ್ದು ಸದರಿ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ 
ಅಮುಸರಿಸಬೇಕಾದ ಕ್ರಮಗಳೇನು? 


